ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1371(1621) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ. ಆರ್‌. ರಮೇಶ್‌( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತ್ರಿಗಳು 


ವಿಷಯ: ರಾಜ್ಯದಲ್ಲಿ ಪೆಟ್ರೋಲ್‌ ಮತ್ತು ಡೀಸೆಲ್‌ ತೈಲಗಳ ಮಾರಾಟದ ಕುರಿತು 


(ಅ) ಕಳೆದ 5 ವರ್ಷಗಳಿಂದ ರಾಜ್ಯದಲ್ಲಿ ಪೆಟ್ರೋಲ್‌ ಮತ್ತು ಡೀಸೆಲ್‌ ತೈಲಗಳ 
ಮಾರಾಟಿದಿಂದ ರಾಜ್ಯದ ಬೊಕ್ಕಸಕ್ಕೆ ಬಂದಿರುವ ಒಟ್ಟಿ ಸುಂಕದ ಮೊತ್ತವೆಷ್ಟು; (ವಿವರ 
ನೀಡುವುದು) 


(ಆ) ರಾಜ್ಯದಲ್ಲಿ ಪೆಟ್ರೋಲ್‌ ಮತ್ತು ಡೀಸೆಲ್‌ ತೈಲಗಳ ಮೂಲ ಬೆಲೆ ಮತ್ತು ಸರಬರಾಜು 
ವೆಚ್ಚಗಳಿಗೆ ಕೇಂದ್ರದಿಂದ ಅಬಕಾರಿ ಸುಂಕ + ವಿತರಕರ ಕಮೀಷನ್‌ ವಿಧಿಸಿದ ನಂತರ ಬರುವ 
ಮೊತಕ್ಕ ರಾಜ್ಯ ಸರ್ಕಾರದಿಂದ ಎಷ್ಟು ಮೊತ್ತದ ಮೌಲ್ಯಧಾರಿತ ತೆರಿಗೆ (AT) 
ವಿಧಿಸಲಾಗುತ್ತಿದೆ; ಎಲ್ಲಾ ವಿವರಗಳನ್ನು ನೀಡುವುದು; 


(ಇ) ರಾಜ್ಯದಿಂದ ಪೆಟ್ರೋಲ್‌ ಮತ್ತು ಡೀಸೆಲ್‌ ತೈಲಗಳಿಗೆ ವಿಧಿಸುವ ಮೌಲ್ಯಧಾರಿತ ತೆರಿಗೆಗೆ, 
ರಾಜ್ಯದಲ್ಲಿ ಸದರಿ ತೈಲಗಳಿಗೆ ಯಾವ ರೀತಿಯಲ್ಲಿ ಮೌಲ್ಯವರ್ದನ ಪ್ರಕ್ರಿಯೆ ಜಾರಿಯಲ್ಲಿದೆ; 
(ವಿವರ ನೀಡುವುದು) 


(ಈ) ರಾಜ್ಯದಲ್ಲಿ ಪೆಟ್ರೋಲ್‌ ಮತ್ತು ಡೀಸೆಲ್‌ ತೈಲಗಳ ಮೂಲ ಬೆಲೆ ಮತ್ತು ಸರಬರಾಜು 
ವೆಚ್ಚಗಳಿಗೆ ಕೇಂದ್ರದಿಂದ ಅಬಕಾರಿ ಸುಂಕ* ವಿತರಕರ ಕಮೀಷನ್‌ ವಿಧಿಸಿದ ನಂತರ ಬರುವ 
ಮೊತ್ತಕ್ಕೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ತೆರಿಗೆ ಅಥವಾ ಸುಂಕ ವಿಧಿಸುವ 
ಬದಲು ಮೂಲ ತೈಲದ ಬೆಲೆಗೆ ವಿಧಿಸುವ ಪ್ರಸ್ತಾಪ ಸರ್ಕಾರದ ಬಳಿ ಇದೆಯೆ; (ವಿವರ 
ನೀಡುವುದು) 


(ಉ) ಇತ್ತೀಚೆಗೆ ರಾಜ್ಯದಲ್ಲಿ ಪೆಟ್ರೋಲ್‌ ಮತ್ತು ಡೀಸೆಲ್‌ ತೈಲಗಳ ಬೆಲೆ ಹೆಚ್ಚಳವಾಗಿರುವ 
ಪರಿಣಾಮದಿಂದ ($piral ಮೇಲ) ಜನಸಾಮಾನ್ಯರಿಗೆ ತೊಂದರೆ ಉಂಟಾಗುತ್ತಿರುವ ವಿಷಯ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು? (ವಿವರ 
ನೀಡುವುದು) 


